ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು :| ಶ್ರೀ ಹೆಜ್‌.ಎಂ.ರಮೇಶ ಗೌಡ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ] :1 901 (5 
ಉತ್ತರಿಸಬೇಕಾದ ದಿನಾಂಕ : | 10.03.2021 
ಉತ್ತರಿಸಬೇಕಾದ ಸಚಿವರು :| ವಸತಿ ಸಚಿವರು 
ಪು.ಸಂ ಪ್ರಶ್ನೆ ಉತ್ತರ 


ರಾಜ್ಯದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಯಾವ 


ರಾಜ್ಯದಲ್ಲಿ ಈ ಕೆಳಕಂಡ ಯೋಜನೆಗಳ ಮೂಲಕ 
ಬಡವರಿಗೆ ಮನೆಗಳನ್ನು ಹಂಚುವ ಕಾರ್ಯಕ್ರಮ ವನ್ನು 
ರೂಪಿಸಲಾಗಿದೆ. 
ಕೇಂದ್ರ ಪ್ರರಸ್ಕತ ಯೋಜನೆಗಳು: 
* ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ಗ್ರಾಮೀಣ ಮತ್ತು 


ಯಾವ ಯೋಜನೆಗಳ ಮೂಲಕ ನಗರ) 
is ರ ಹ ಮ ರಾಜ್ಯ ಪುರಸ್ಕೃತ ಯೋಜನೆಗಳು: 
ನೀಡುವುದು) * ಬಸವ ವಸತಿ ಯೋಜನೆ 
* ಡಾ. ಬಿ.ಆರ್‌. ಅಂಬೇಡ್ಕರ್‌ ವಸತಿ ಯೋಜನೆ (ಗ್ರಾಮೀಣ 
ಮತ್ತು ನಗರ) 
* ದೇವರಾಜು ಅರಸು ವಸತಿ ಯೋಜನೆ (ಗ್ರಾಮೀಣ & 
ನಗರ) 
* ವಾಜಪೇಯಿ ನಗರ ವಸತಿ ಯೋಜನೆ 
ಸರ್ಕಾರದ “ಮನೆ” ಮಾರ್ಗಸೂಚಿಯನ್ವಯ 
ನಿಗಮದಿಂದ ಕಾಮಗಾರಿ ಆದೇಶ ನೀಡಿದ 90 ದಿನಗಳೊಳಗಾಗಿ 
ಫಲಾನುಭವಿಯು ಮನೆಯ ಕಾಮಗಾರಿಯನ್ನು 
ಪ್ರಾರಂಭಿಸಬೇಕಿದ್ದು, ಒಂದು ವರ್ಷದೊಳಗಾಗಿ ಮನೆಯನ್ನು 
ಪೂರ್ಣಗೊಳಿಸ ಬೆಣಾಗಿರುತ್ತದೆ. 
ವಿಗದಿತ ಸಮಯದಲ್ಲಿ ಕಾಮಗಾರಿಯನ್ನು 
ಪ್ರಾರಂಭಮಾಡಿಕೊಳ್ಳದ ಮನೆಗಳನ್ನು ಮನೆ 
ಕಳೆದ ಎರಡು ವರ್ಷಗಳಿಂದ | ಮಾರ್ಗಸೂಚಿಗಳನ್ವಯ ಬ್ಲಾಕ್‌ ಮಾಡಲಾಗಿತ್ತು. 
Sh ಜನ ಪ್ರತಿನಿದಿಗಳ ಕೋರಿಕೆಯಂತೆ ಸರಕಾರವು 
ಸರ್ಕಾರ ಅಂತಿಮ ಗಡುವು ದಿನಾಂಕ: 14.02.2020 ರಂದು ಆದೇಶ ಹೊರಡಿಸಿ ವಿವಿಧ 
ವಿಗದಿಪಡಿಸಿದೆಯೇ: ವಸತಿ ಯೋಜನೆಗಳಡಿ ನಿಗದಿತ ಸಮಯದಲ್ಲಿ 
ಪ್ರಾರಂಭಗೊಳ್ಳದೇ ಬ್ಲಾಕ್‌ ಆಗಿದ್ದ ಮನೆಗಳನ್ನು 


ತೆರವುಗೊಳಿಸಿ, ವಾಸ್ತವವಾಗಿ ಪ್ರಾರಂಭವಾಗಿರುವ ಮನೆಗಳ 
ಛಾಯಾಚಿತ್ರಗಳನ್ನು ಜಿಪಿಎಸ್‌ ಗೆ ಅಳವಡಿಸಲು ಒಂದೂವರೆ 
ತಿಂಗಳ ಕಾಲಾವಕಾಶವನ್ನು ನೀಡಲಾಗಿತ್ತು. ಈ ಅವಧಿಯಲ್ಲಿ 
ಜಿ.ಪಿ.ಎಸ್‌. ಮಾಡಿರುವ ಫಲಾನುಭವಿಗಳನ್ನು ಪ್ರಗತಿಗೆ 
ಪರಿಗಣಿಸಿ ಉಳಿದ ಎಲ್ಲಾ ಮನೆಗಳನ್ನು ಸರ್ಕಾರದ ಆದೇಶ 
ಸಂಖ್ಯೆ: ವಇ 12 ಹೆಚ್‌ಎಹೆಚ್‌ 2020, ದಿನಾಂ೦ಕ:19.05.2020 
ರನ್ಟಯ ರದ್ದುಪಡಿಸಲಾಗಿದೆ. 


ಪು.ಸಂ! ಪುಶ್ನೆ ಉತ್ತರ 

ವಸತಿ ಇಲಾಖೆಯಡಿ ಮೇಲ್ಕಂಡ ವಸತಿ ಯೋಜನೆಗಳಡಿಯಲ್ಲಿ ಸ್ವತಃ 

ನಿರ್ಮಾಣವಾಗುವ ಮನೆಗಳ | ಫಲಾನುಭವಿಗಳೇ ಮನೆಗಳನ್ನು ನಿರ್ಮಾಣ 
ಇ) | ಗುಣಮಟ್ಟದ ಕುರಿತು ಪ್ರಶ್ನೆಗಳು ಮಾಡಿಕೊಳ್ಳುವುದರಿಂದ ಮನೆಗಳ ಗುಣಮಟ್ಟದ ಕುರಿತಂತೆ | 

ಎದ್ದಿರುವುದು ಸರ್ಕಾರದ ಗಮನಕ್ಕೆ ಪ್ರಶ್ನೆ ಉದ್ಭವಿಸುವುದಿಲ್ಲ. 

ಬಂದಿದೆಯೇ; 

ಕಳಪೆ ಗುಣಮಟ್ಟದ ಮನೆಗಳನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ 
| ವಿರ್ಮಿಸಿದರೆ ಸಂಬಂಧಪಟ್ಟ ಪಾರದರ್ಶಕತೆ ಅಧಿನಿಯಮ, ಟೆಂಡರ್‌ ವಿಯಮಾಬಳಿ 
ಈ) | ಗುತ್ತಿಗೆದಾರನ ವಿರುದ್ಧ" ಸರ್ಕಾರ ಪ್ರಕಾರ ಕಾನೂನು ಕಮ ತೆಗೆದುಕೊಳ್ಳಲಾಗುವುದು. 

ಯಾವ ಕ್ರಮ ಕೈಗೊಳ್ಳುತ್ತದೆ? ಸ 


ಸಂಖ್ಯೆ :ವಇ 96 ಹೆಜ್‌ಎಹೆಚ್‌ 2021 


[ 


(ವಿ. ಸೋಮಣ್ಣ) 
ವಸತಿ ಸಜಿವರು 


